





೯ಟಕ 
ಗ © ಈ 
೦೮ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ, ಫೆಬ್ರವರಿ ೨, ೨೦೧೭ (ಮಾಘ ೧೩, ಶಕ ವರ್ಷ ೧೯೩೮) 
Bengaluru, Thursday, February 2, 2017 (Magha 13, Shaka Varsha 1938) 


ಸಂಚಿಕೆ ೫ 
Issue 5 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ವಿಶೇಷ ಭೂ ಸ್ಪಾಧೀನಾಧಿಕಾರಿಗಳ ಕಾರ್ಯಾಲಯ 
ತುಮಕೂರು-ರಾಯದುರ್ಗ ಮತ್ತು ತುಮಕೂರು-ದಾವಣಗೆರೆ ರೈಲ್ವೆ ಯೋಜನೆ 
ಭೂ ಸ್ವಾಧೀನ ಅಧಿನಿಯಮ 1894 ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ. 
ಪ್ರಕರಣ ಸಂಖ್ಯೆ: ಎಸ್‌.ಎಲ್‌.ಎ.ಒ.ಎಸ್‌.ಆರ್‌ (ತು-ರಾ ರೈಲ್ವೆ) 07/2012-13, ದಿನಾಂಕ: 16.11.2016. 
ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ: 17 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ 
ಭೂ ಸಂಗ್ರಹಣ ಅಧಿನಿಯಮ (1894 ರ ಸಾಲಿನ ಕೇಂದ್ರ ಅಧಿನಿಯಮ 01ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 


ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಪ್ರಕರಣ 16(1)ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಹಾಗೂ ಸೌತ್‌ ವೆಸ್ಟನ್‌ ರೈಲ್ವೆ ಇಲಾಖೆಯವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕೋರಾ ಗ್ರಾಮ: ಅಹೋಬಲ ಅಗ್ರಹಾರ (ಭಾಗ-01) 

ಆಕಾರ ಸುಬರ್ದು 

ಸ್ರ ಸಂ ಸ.ನಂ ತರಹೆ ವಿಸ್ತೀರ್ಣ ₹ SR 
1 329 ಖುಷ್ಕಿ 0-09 0-40 14-11-2016 

2 332 ಖುಷ್ಕಿ 0-21 0-73 14-11-2016 

3 333 ಖುಷ್ಕಿ 0-04 0-14 14-11-2016 

4 3441 ಖುಷ್ಕಿ 0-14 0-42 14-11-2016 

5 344/2 ಖುಷ್ಕಿ 0-26 0-78 14-11-2016 

6 344/2 ಖುಷ್ಕಿ 0-03 0-09 14-11-2016 

7 345 ಖುಷ್ಕಿ 0-04 0-14 14-11-2016 

8 345 ಖುಷ್ಕಿ 0-08 0-28 14-11-2016 

9 346 ಖುಷ್ಕಿ 1-03 1/2 1-96 14-11-2016 
10 349/1 ಖುಷ್ಕಿ 1-00 1-40 14-11-2016 
1] 350/ಪಿ1 ಖುಷ್ಕಿ 0-00 1/2 0-02 14-11-2016 























(೧) 





ಖಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ ಭಾಗ ೬ 









































ಆಕಾರ ಸುಬರ್ದು 
ಸ್ರ ಸಂ ಸ.ನಂ ತರಹೆ ವಿಸ್ತೀರ್ಣ ₹ ಸೇ 
12 349/2 ಖುಷ್ಕಿ 0-04 0-14 14-11-2016 
13 349/3 ಖುಷ್ಕಿ 0-01 1/2 0-05 14-11-2016 
ಒಟ್ಟು 4-18 1/2 6-55 
೧೧-01 ವಿಶೇಷ ಭೂಸ್ವಾಧೀನಾಧಿಕಾರಿ, 
R030 ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆ, 
ತುಮಕೂರು. 


ವಿಶೇಷ ಭೂ ಸ್ಪಾಧೀನಾಧಿಕಾರಿಗಳ ಕಾರ್ಯಾಲಯ 
ತುಮಕೂರು-ರಾಯದುರ್ಗ ಮತ್ತು ತುಮಕೂರು-ದಾವಣಗೆರೆ ರೈಲ್ವೆ ಯೋಜನೆ 


ಭೂ ಸ್ವಾಧೀನ ಅಧಿನಿಯಮ 1894 ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ. 
ಪ್ರಕರಣ ಸಂಖ್ಯೆ.ಎಸ್‌.ಎಲ್‌.ಎ.ಒ.ಎಸ್‌.ಆರ್‌ (ತು-ರಾ ರೈಲ್ವೆ) 06/2013-14, ದಿನಾಂಕ: 06.12.2016. 
ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ: 17 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮ (1894 ರ ಸಾಲಿನ ಕೇಂದ್ರ ಅಧಿನಿಯಮ 01 ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆಗಾಗಿ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ 


ಅಧಿನಿಯಮದ ಪ್ರಕರಣ 161) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಹಾಗೂ ಸೌತ್‌ ವೆಸ್ಟನ್‌ ರೈಲ್ವೆ ಇಲಾಖೆಯವರಿಗೆ ವಹಿಸಿಕೊಡಲಾಗಿದೆ ಎಂದು 
ಈ ಮೂಲಕ ಪ್ರಕಟಿಸಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕೊರಟಗೆರೆ ಹೋಬಳಿ: ಕಸಬಾ ಗ್ರಾಮ: ಹೊಸಹಳ್ಳಿ 
ಕ್ರಸಂ ಸ.ನಂ ತರಹೆ ವಿಸ್ತೀರ್ಣ ಆಕಾರ ₹ ಪೈ | ಸುಬರ್ದು ದಿನಾಂಕ 
1 1/ ಖುಷ್ಕಿ 0-19 0-38 06.12.2016 
2 10/ಬಿ3 ಖುಷ್ಕಿ 0-28 0-84 06.12.2016 
3 12/1 ಖುಷ್ಕಿ 0-02 0-05 06.12.2016 
4 12/12 ಖುಷ್ಕಿ 0-02 0-05 06.12.2016 
5 12/28 ಖುಷ್ಕಿ 0-03 0-07 06.12.2016 
6 12/29 ಖುಷ್ಕಿ 0-02 0-05 06.12.2016 
7 12/3ಬಿ ಮುಷ್ಠಿ 0-05 0-12 06.12.2016 
8 12/7 ಖುಷ್ಕಿ 0-12 0-30 06.12.2016 
9 12/8 ಖುಷ್ಕಿ 0-04 0-10 06.12.2016 
10 15/3 ಖುಷ್ಕಿ 0-16 0-32 06.12.2016 
1] 15/4 ಖುಷ್ಕಿ 0-17 0-34 06.12.2016 
12 15/6 ಖುಷ್ಕಿ 0-06 0-12 06.12.2016 
13 15/6 ಖುಷ್ಕಿ 0-07 0-14 06.12.2016 
14 22/ಎ ಖುಷ್ಕಿ 0-05 1/2 0-09 06.12.2016 
15 22/ಬಿ ಖುಷ್ಕಿ 0-07 0-]4 06.12.2016 
16 22/2 ಖುಷ್ಕಿ 0-05 0-08 06.12.2016 
17 22/3 ಖುಷ್ಕಿ 0-10 0-19 06.12.2016 
18 23/ ಖುಷ್ಕಿ 0-20 0-50 06.12.2016 


























ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ ೩ 












































ಕ್ರಸಂ ಸ.ನಂ ತರಹೆ ವಿಸ್ತೀರ್ಣ ಆಕಾರ ₹ ಪೈ | ಸುಬರ್ದು ದಿನಾಂಕ 

19 241 ಖುಷ್ಕಿ 0-05 0-12 06.12.2016 

20 24/2 ಖುಷ್ಕಿ 0-02 0-05 06.12.2016 

21 24/3 ಖುಷ್ಕಿ 0-04 0-10 06.12.2016 

ಒಟ್ಟು 4-21 1/2 4-15 
೧೧-03 ವಿಶೇಷ ಭೂಸ್ವಾಧೀನಾಧಿಕಾರಿ, 
636 ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆ, 
ತುಮಕೂರು. 


ವಿಶೇಷ ಭೂ ಸ್ಪಾಧೀನಾಧಿಕಾರಿಗಳ ಕಾರ್ಯಾಲಯ 
ತುಮಕೂರು-ರಾಯದುರ್ಗ ಮತ್ತು ತುಮಕೂರು-ದಾವಣಗೆರೆ ರೈಲ್ವೆ ಯೋಜನೆ 


ಭೂ ಸ್ವಾಧೀನ ಅಧಿನಿಯಮ 1894 ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ. 
ಪ್ರಕರಣ ಸಂಖ್ಯೆ.ಎಸ್‌.ಎಲ್‌.ಎ.ಒ.ಎಸ್‌.ಆರ್‌ (ತು-ರಾ ರೈಲ್ವೆ 07/2013-14, ದಿನಾಂಕ: 06.12.2016. 


ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ: 17 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮ (1894 ರ ಸಾಲಿನ ಕೇಂದ್ರ ಅಧಿನಿಯಮ 01 ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆಗಾಗಿ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ 
ಅಧಿನಿಯಮದ ಪ್ರಕರಣ 161) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಹಾಗೂ ಸೌತ್‌ ವೆಸ್ಟನ್‌ ರೈಲ್ವೆ ಇಲಾಖೆಯವರಿಗೆ ವಹಿಸಿಕೊಡಲಾಗಿದೆ ಎಂದು 
ಈ ಮೂಲಕ ಪ್ರಕಟಿಸಲಾಗಿದೆ. 






















































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕೊರಟಗೆರೆ ಹೋಬಳಿ: ಕಸಬಾ ಗ್ರಾಮ: ಕೊರಟಗೆರೆ 
ಕ್ರಸಂ ಸ.ನಂ ತರಹೆ ವಿಸ್ತೀರ್ಣ ಆಕಾರ ರೂ. ಪೈ | ಸುಬರ್ದು ದಿನಾಂಕ 

1 75 ಖುಷ್ಕಿ 1-02 1-40 06.12.2016 

2 76/ ಖುಷ್ಕಿ 0-20 0-55 06.12.2016 

3 107/ ತರಿ 0-14 0-53 06.12.2016 

4 107/1 ಖುಷ್ಕಿ 0-06 0-22 06.12.2016 

5 110/ ತರಿ 0-16 0-68 06.12.2016 

6 110/ ಖುಷ್ಕಿ 1-08 1-44 06.12.2016 

7 110/2 ಖುಷ್ಕಿ 0-07 0-21 06.12.2016 

8 11] ಖುಷ್ಕಿ 1-33 2-00 06.12.2016 

9 112 ಖುಷ್ಕಿ 0-36 1-08 06.12.2016 
10 115/3 ಖುಷ್ಕಿ 0-00 1/2 0-01 06.12.2016 
1] 115/4 ಖುಷ್ಕಿ 0-25 0-69 06.12.2016 
12 115/5 ಖುಷ್ಕಿ 0-38 1/2 1-06 06.12.2016 
13 115/6 ಖುಷ್ಕಿ 0-20 0-55 06.12.2016 
14 15/7 ಖುಷ್ಕಿ 0-00 1/4 0-01 06.12.2016 
15 158/3 ಖುಷ್ಕಿ 0-13 0-39 06.12.2016 
16 158/4 ಖುಷ್ಕಿ 0-05 0-15 06.12.2016 
17 158/4 ಖುಷ್ಕಿ 1-02 1-26 06.12.2016 
18 159 ಖುಷ್ಕಿ 0-03 0-07 06.12.2016 

ಒಟ್ಟು 10-09 1/4 12-30 
೧೧-೦4 ವಿಶೇಷ ಭೂಸ್ವಾಧೀನಾಧಿಕಾರಿ, 
50-50 ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆ, 


ತುಮಕೂರು. 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ ಭಾಗ ೬ 





ಹುರಸಭಾ ಕಾರ್ಯಾಲಯ 
ಗೌರೀಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ- 561208 
ಅಂತಿಮ ಪ್ರಕಟಣೆ 
ನಂ: ಎಂಯುಎನ್‌/ಕಂ.ಶಾ/ಸಿಆರ್‌/ಇತರೆ/01/2016-17, ದಿನಾಂಕ: 23.12.2016 


ಗೌರಿಬಿದನೂರು ಪುರಸಭೆಗೆ ಒಳಪಡುವ ಗೌರವನ್ನಿತ ಸಾರ್ವಜನಿಕರಿಗೆ ಈ ಮೂಲಕ ಪ್ರಕಟಸುವುದೇನೆಂದರೆ ಈ ಕೆಳಕಂಡ ಷಡ್ಯೂಲ್‌ನಲ್ಲಿ 
ವಿವರಿಸಿರುವ ಕಟ್ಟಡ ಜಾಗವು ಕಛೇರಿ ದಾಖಲೆಗಳಲ್ಲಿ Food Assistant Deputy Commissioner, Kolar, ಇದ್ದು, ಸದರಿ ಸ್ವತ್ತನ್ನು “ಪುರಸಭೆ ಸ್ವತ್ತು' ಎಂದು 
ಘೋಷಿಸಿಕೊಳ್ಳುವ ಬಗ್ಗೆ ದಿನಾಂಕ: 17.08.2016ರಂದು ನಡೆದ ಪುರಸಭೆಯ ಕೌನ್ಸಿಲ್‌ನ ವಿಶೇಷ ಸಭೆಯ ವಿಷಯ ಸಂಖ್ಯೆ:08ರಲ್ಲಿ ನಿರ್ಣಯ 
ಕೈಗೊಳ್ಳಲಾಗಿದೆ. ಪ್ರಯುಕ್ತ ಷಡ್ಕೂಲ್‌ನಲ್ಲಿ ಕಾಣಿಸಿರುವ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಕೋರಿ 15 ದಿನಗಳ 
ಕಾಲಾವಕಾಶ ನೀಡಿ ದಿನಾಂಕ:21.08.2016ರಂದು ಹೊಸದಿಗಂತ ದಿನಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದ್ದು, ನಿಗಧಿತ ಅವಧಿಯೊಳಗೆ ಯಾವುದೇ ಆಕ್ಷೇಪಣೆಗಳು 
ಸ್ವೀಕೃತಿಯಾಗಿರುವುದಿಲ್ಲ. ಈ ವಿಷಯವನ್ನು ದಿನಾಂಕ:16.12.2016ರಂದು ನಡೆದ ವಿಶೇಷ ಸಭೆಯ ಇತರೆ ಸಂಖ್ಯೆ :01ರಲ್ಲಿ ಅಂತಿಮವಾಗಿ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಲು ತೀರ್ಮಾನಿಸಲಾಗಿರುತ್ತದೆ ಎಂದು ಈ ಮೂಲಕ ತಿಳಿಯಪಡಿಸಿದೆ. 


ಕಟ್ಟಡ ಬರುವ ಬಡಾವಣೆ ಮತ್ತು ವಾರ್ಡ್‌ ನಂ: ಬಿ.ಹೆಚ್‌.ರಸ್ತೆ ವಾರ್ಡ್‌ ನಂ: 18 





























ಷಡ್ಯೂಲ್‌ 
ಮಂಜೂರಾತಿಗೆ ಬಂದಿರುವ ಹೆಸರು ನಿವೇಶನ ಸಂಖ್ಯೆ/ 
ಕ್ರಸಂ ನಿವೇಶನದ ಅಳತೆ ಷರಾ 
ಮತ್ತು ವಿಳಾಸ ಅಸೆಸ್‌ಮೆಂಟ್‌ ನಂ 
85485 (4876 \/, — 
01 ಪುರಸಭೆ ಗೌರಿಬಿದನೂರು 474/410 
44885) 
ಚೆಕ್ಕುಬಂದಿ ನದ 
ಪೂರ್ವ : ಬಿ.ಹೆಚ್‌.ರಸ್ತೆ ಉತ್ತರ : ಪುರಸಭಾ ರಸ್ತೆ 
ಪಶ್ಚಿಮ : ಖಾಸಗಿಯವರ ಸ್ವತ್ತು ದಕ್ಷಿಣ : ಪುರಸಭಾ ರಸ್ತೆ 
P.D. 01 ಮುಖ್ಯಾಧಿಕಾರಿ 
5೦-05 ಪುರಸಭೆ, ಗೌರಿಬಿದನೂರು 


ಕೋಟೆಕಾರು ಪಟ್ಟಣ ಪಂಚಾಯತ್‌ ಕಾರ್ಯಾಲಯ, 
ಮಂಗಳೂರು ತಾಲ್ಲೂಕು, (ದ.ಕ) - 575 022 
ಅನುಸೂಚಿ - 3 
(ಸಾರ್ವಜನಿಕ ಪ್ರಕಟಣೆ) 


ಈ ಮೂಲಕ ಕೋಟೆಕಾರು ಪಟ್ಟಣ ಪಂಚಾಯತ್‌ ವ್ಯಾಪ್ತಿಯ ಸಮಸ್ತ ಕಟ್ಟಡ ಮಾಲಿಕರಿಗೆ ಮತ್ತು ಅನುಭೋಗದಾರರಿಗೆ 
ತಿಳಿಯಪಡಿಸುವುದೇನೆಂದರೆ ಕರ್ನಾಟಕ ಪುರಸಭೆ ಅಧಿನಿಯಮ 1964 ಅಧ್ಯಾಯ 66 ಅಧಿನಿಯಮ 102ರಡಿಯಲ್ಲಿ ಕಟ್ಟಡಗಳ ಮೇಲೆ ತೆರಿಗೆ ನಿರ್ಧಾರಣೆ 
ಮತ್ತು ವಾರ್ಷಿಕ ಬಾಡಿಗೆ ಮೌಲ್ಯವನ್ನು ಆಧಾರಿಸಿ ಆಸ್ತಿ ತೆರಿಗೆಯನ್ನು ನಿರ್ಧರಿಸಲು ತೆರಿಗೆ ನಿರ್ಧರಾಣಾಧಿಕಾರಿಯವರನ್ನು ನೇಮಿಸಲಾಗುತ್ತಿತ್ತು. 

ಪ್ರಸ್ತುತ ಈ ಕಾರ್ಯ ವಿಧಾನವನ್ನು ಸರಳಗೊಳಿಸುವ ಸಲುವಾಗಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು ತನ್ನ ಅಧಿಸೂಚನೆ ಸಂಖ್ಯೆ 
ಶ.೪.49 ಶಾಸನ 2002 ದಿನಾಂಕ 1-4-2002 ರಿ೦ದ ಜಾರಿಗೆ ತರಲು ಆದೇಶ ಮಾಡಿರುತ್ತದೆ. 

ಈ ಬಗ್ಗೆ ನಗರಾಭಿವೃದ್ದಿ ಇಲಾಖೆಯ ತನ್ನ ಅಧಿಸೂಚನೆ ನಂಬ್ರ ಯುಡಿಡಿ26/ಟಿಸಿಟಿ2000(ಓ2), ದಿನಾಂಕ 12-11-2001ರಲ್ಲಿ ಕರ್ನಾಟಕ 
ಪುರಸಭೆಗಳ (ತಿದ್ದುಪಡಿ) ಆಕ್ಟ್‌ 2000 ಆಕ್ಟ್‌ ನಂಬ್ರ 28/2001 ಆದೇಶಗಳು ದಿನಾಂಕ 19-11-2001 ರಿಂದ ಜಾರಿಗೆ ಬಂದಿರುತ್ತದೆ. ಅಧಿಸೂಚನೆ 
ಹೊರಡಿಸಲಾಗಿದೆ. 

ಸ್ವಯಂ ಘೋಷಿತ ಆಸ್ತಿತೆರಿಗೆಯನ್ನು ಈ ಕೆಳಗೆ ವಿವರಿಸಿದ ಶೆಡ್ಕೂಲು 1ರಲ್ಲಿ ವಿದಿಸಿದ ತೆರಿಗೆ ದರದಂತೆ ವಿಧಿಸಲು ಕೋಟೆಕಾರು ಪಟ್ಟಣ 
ಪಂಚಾಯತ್‌ ಸಾಮಾನ್ಯ ಸಭೆಯ ನಿರ್ಣಯ ಸಂಖ್ಯೆ 81/2016-17 ದಿನಾ೦ಕ 23/09/2016 ರಂತೆ ನಿರ್ಣಯ ಕೈಗೊಳ್ಳಲಾಗಿದೆ. 

ಸದ್ರಿ ತೆರಿಗೆಯನ್ನು ಕೋಟೆಕಾರು ಪಟ್ಟಣ ಪಂಚಾಯತ್‌ ವ್ಯಾಪ್ತಿಯಲ್ಲಿ 1-4-2017 ರಿಂದ ಸ್ವಯಂ ಹೊಂದಿದ ಆಸ್ತಿ ತೆರಿಗೆಯನ್ನು 2005-2006ರ 
ಸರ್ಕಾರದಿಂದ ನಿಗಧಿತವಾದ ನಿವೇಶನ ಮಾರುಕಟ್ಟೆ ಬೆಲೆಯ ಮಾರ್ಗ ಸೂಚಿಯನ್ನು ಅಳವಡಿಸಿಕೊಂಡು ಖಾಲಿ ನಿವೇಶನ ಮತ್ತು ಕಟ್ಟಡಗಳಿಗೆ ಶೇಕಡ 
15ರಷ್ಟು ನಿಗಧಿಪಡಿಸಿ ನಿಯಮಾನುಸಾರವಾಗಿ ವಸೂಲಿ ಮಾಡುವರೇ ನಿರ್ಣಯಿಸಲಾಗಿದೆ. 

ಶೆಡ್ಯೂಲ್‌ 1 (ಅಧಿನಿಯಮ 94) 



































ಕ್ರಮ ಸಂಖ್ಯೆ ಆಸ್ತಿಯ ಉಪಯೋಗ ಮೌಲ್ಯದ ಶೇಕಡಾ ದರ 
I ವಾಸದ ಕಟ್ಟಡ ಶೇ.15 ( 2008-2009, 
2 ವಸತಿಯೇತರ ವಾಣಿಜ್ಯ ಕಟ್ಟಡ ಶೇ.15 2011-2012, 
ಶೇ.15 2014-2015 ರ ಮೇಲೆ) 
ಖಾಲಿ ನಿವೇಶನಕ್ಕೆ (ಭೂಪರಿವರ್ತನೆಗೊಂಡ ನಿವೇಶನ) ಶೇ.0.1 2011-2012 
4 ಖಾಲಿ ನಿವೇಶನಕ್ಕೆ ಶೇ.0.115 2014-2015 
ಖಾಲಿ ನಿವೇಶನಕ್ಕೆ ಶೇ.0.130 2017-2018 
ಪ್ರಕಟಿಸಿದ ದಿನಾಂಕದಿ೦ದ ಮೂವತ್ತು ದಿನಗಳೊಳಗಾಗಿ ಅಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. 
ಅಧ್ಯಕ್ಷರು ಮುಖ್ಯಾಧಿಕಾರಿ 


ಕೋಟಿಕಾರು ಪಟ್ಟಣ ಪಂಚಾಯತ್‌ ಕೋಟೆಕಾರು ಪಟ್ಟಣ ಪಂಚಾಯತ್‌ 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ ೫ 





ಮುಖ್ಯಾಧಿಕಾರಿಗಳ ಕಚೇರಿ - ಕೋಟೆಕಾರು ಪಟ್ಟಣ ಪಂಚಾಯತ್‌ 
(1964 ರ ಕರ್ನಾಟಕ ಪುರಸಭೆಗಳ ಕಾಯ್ದೆಯ 325(1) ಪರಿಚ್ಛೇದಡಿಯಲ್ಲಿ 


ಕೋಟೆಕಾರು ಪಟ್ಟಣ ಪಂಚಾಯತ್‌ ದಿನಾಂಕ 23-09-2015 ರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯ ಸಂಖ್ಯೆ ರಂತೆ 
1964 ರ ಕರ್ನಾಟಕ ಪುರಸಭೆಗಳ ನಿಯಮ (ಅಧಿಕಾರಿಗಳಿಗೆ ಮಾರ್ಗದರ್ಶನ, ಪ್ರತಿಗಳ ನೀಡಿಕೆ, ಮತ್ತು ಇತರ ನಿಯಮಗಳು) ಗಳಡಿಯಲ್ಲಿ ಈ ಕೆಳಗಿನ 
ಶುಲ್ಕವನ್ನು ವಿಧಿಸಲು ನಿರ್ಣಯಿಸಿದೆ ಎಂಬುದಾಗಿ ಈ ಮೂಲಕ ಸಾರ್ವಜನಿಕರಿಗೆ ನೋಟೀಸು (ತಿಳುವಳಿಕೆ ಪತ್ರ) ನೀಡಲಾಗಿದೆ. 








1. ನಿಯಮ 33(1) ನಿರೀಕ್ಷಣಾ ಶುಲ್ಕ ₹ 30-00 

9 ನಿಯಮ 33(2) ಶೋಧನಾ ಶುಲ್ಕ ₹ 20-00 

(1) ಕನ್ನಡ ಪ್ರತಿ ಮಾಡುವ ಶುಲ್ಕ - ಪ್ರತಿ ನೂರು ಶಬ್ಧಗಳು ಫ್‌ 10-00 

(2) ಇಂಗ್ಲೀಷ್‌ ಪ್ರತಿ ಮಾಡುವ ಶುಲ್ಕ ಅಥವಾ ಅದರ ಭಾಗಕ್ಕೆ ಮಾಹಿತಿಯು ಕೋಷ್ಠಕದ ₹ 15-00 
ರೂಪದಲ್ಲಿದ್ದರೆ ಮೇಲಿನ ದರದ ಎರಡರಷ್ಟು 

(ಸಿ) ರೇಖಾಚಿತ್ರ ಶುಲ್ಕ (ಪ್ರತಿ ಅರ್ಧ ಶೀಟಗೆ) - ಕನಿಷ್ಠ ಘೆ 15-00 


ಗರಿಷ್ಠ 50 ರ ಮಿತಿಗೊಳಪಟ್ಟ ಮುಖ್ಯಾಧಿಕಾರಿಯವರು ನಿರ್ಧರಿಸಿದಂತೆ ಹೋಲಿಕೆ ಫ 5-00 
ಶುಲ್ಕ, ಪ್ರತಿ ನೂರು ಶಬ್ಧಗಳು ಅಥವಾ ಅದರ ಭಾಗಕ್ಕೆ ಅದು ರೇಖಾ ಚಿತ್ರವಾಗಿದ್ದಲ್ಲಿ 
ಕನಿಷ್ಠ 9. 2-00, ಗರಿಷ್ಠ ಸೆ. 10-00 ಮಿತಿಗೊಳಪಟ್ಟು ಮುಖ್ಯಾಧಿಕಾರಿಯವರು 
ನಿರ್ಧರಿಸಿದಂತೆ 


(ಡಿ) ಕಾಗದ ವೆಚ್ಚ ಪ್ರತಿ ಅರ್ಧ ಶೀಟ್‌ ಅಥವಾ ಅದರ ಭಾಗಕ್ಕೆ p ಫ 5-00 

















ಪಟ್ಟಣ ಪಂಚಾಯತ್‌ ವ್ಯಾಪ್ತಿಯಲ್ಲಿ ವಾಸಿಸುವ ಯಾವನೇ ವ್ಯಕ್ತಿಗೆ ಮೇಲಿನ ಶುಲ್ಕಗಳಿಗೆ ಆಕ್ಷೇಪಣೇ ಇದ್ದಲ್ಲಿ ಅವರು ಕೋಟೆಕಾರು ಪಟ್ಟಣ 
ಪಂಚಾಯತ್‌ಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬಹುದು. 
ಪರಿಶಿಷ್ಟ 13 ಭಾಗ - 1 
ಪ್ರಕರಣ 256) 
ಭಾಗ -1 
ಅಧಿನಿಯಮ ಪ್ರಕರಣ 256 ರಂತೆ ಪರವಾನಿಗೆ ಇಲ್ಲದೆ ಸ್ಥಳವನ್ನು ಉಪಯೋಗಿಸಲಾದ ಉದ್ದೇಶಗಳು ಮತ್ತು 
ಕೋಟೆಕಾರು ಪಟ್ಟಣ ಪಂಚಾಯತ್‌ ನಿಗಧಿಗೊಳಿಸಿರುವ ಶುಲ್ಕ 


ಈ ಕೆಳಗಿನ ಉದ್ಯಮಗಳನ್ನು ಅವುಗಳಿಗೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ನಡೆಸುವುದು 


























ಉದ್ಯಮಗಳು kre 

1; ಬೇಕರಿ (ಬ್ರೆಡ್‌, ಬಿಸ್ಕೆಟ್‌ ಮೊದಲಾದವುಗಳ ತಯಾರಿ ಸಂಗ್ರಹಿಸುವುದು ಯಾ 

ಮಾರಾಟ 

(ಅ) 1ನೇ ತರಗತಿ ವಾರ್ಷಿಕ ವ್ಯವಹಾರ ಳೌ. 1.00 ಲಕ್ಷಕ್ಕಿಂತ ಜಾಸ್ತಿ 2000-00 

(ಆ) 2ನೇ ತರಗತಿ ವಾರ್ಷಿಕ ವ್ಯವಹಾರ ಕ್‌ 50,000.00ಕ್ಕಿಂತ ಜಾಸ್ತಿ ್ಥ 1.00 ಲಕ್ಷದವರೆಗೆ 1000-00 

(ಇ) 3ನೇ ತರಗತಿ ವಾರ್ಷಿಕ ವ್ಯವಹಾರ ಳೆ. 5,000.00 ಕಿಂತ ಜಾಸ್ತಿ 750-00 
2... | ಚಲನಚಿತ್ರ ದರ್ಶಕ ಛಾಯಾ ಚಿತ್ರಗಳ ಚಿತ್ರೀಕರಣ 2500-00 
3. ಛಾಯಾ ಚಿತ್ರಗಳನ್ನು (ಸಿನೇಮಾಟೋಗ್ರಾಫಿ) ಯಾವುದೇ ರೀತಿಯಿಂದ ಸಂಸ್ಕರಣೆ ಕಚೇರಿ 1000-00 
4. ಯಾಂತಿಕ ಸಹಾಯದಿಂದ ಹುಡಿ ಮಾಡುವುದು (ಯಾಂತಿಕ ಚಾಲನಾ ಫೀಸು ಸಹಿತ) 

(ಅ) ಮೆಣಸು ಮಸಾಲೆ ಧಾನ್ಯ ಯಾ ಬೀಜಗಳು (ಗೋಧಿ, ಅಕ್ಕಿ, ರಾಗಿ ಯಾ ಕಾಫಿ ಬೀಜ) ಇತ್ಯಾದಿ 1500-00 
5. ಭೋಜನ ಗೃಹ ಯಾ ಆಹಾರ ಒದಗಣೆಯ ಸಂಸ್ಥೆ ಯಾ ಎರಡರ ಸಹಿತ ಕಾಫಿ ಹೋಟೇಲು, ಚ ಅಂಗಡಿ, 

ಊಟದ ಹೋಟೇಲು, ಕ್ಯಾಂಟೀನ್‌ ರೆಸ್ಟೋರೆಂಟ್‌ ಕೆಫೆ ಯಾ ಈ ರೀತಿಯ ಹೆಸರಿನ ಯಾವುದೇ ವ್ಯಾಪಾರ 

ವಿದ್ಯಾರ್ಥಿ ನಿಲಯ ವಸತಿ ಗೃಹದ ಹೊರತು) 

(ಅ) ಮೊದಲನೇ ದರ್ಜೆ ವಾರ್ಷಿಕ ವ್ಯವಹಾರ ₹ೌ 1.00 ಲಕ್ಷಕ್ಕಿಂತ ಜಾಸ್ತಿ 2500-00 

(ಆ) ಎರಡನೇ ದರ್ಜೆ ವಾರ್ಷಿಕ ವ್ಯವಹಾರ ಕ್‌ 50,000.00 ಕ್ಕಿಂತ ಜಾಸ್ತಿ 1500-00 

ಫ್‌ 1.00 ಲಕ್ಷದ ವರೆಗೆ 
(ಇ) ಮೂರನೇ ದರ್ಜೆ ವಾರ್ಷಿಕ ವ್ಯವಹಾರ ಸ್‌ 25,000.00 ಕ್ಕಿಂತ ಜಾಸ್ತಿ 1000-00 
ಕ್‌ 50,000.00 ವರೆಗೆ 
(ಈ) ನಾಲ್ಕನೇ ದರ್ಜೆ ವಾರ್ಷಿಕ ವ್ಯವಹಾರ (4. 25,000.00 ಕ್ಕಿಂತ ಕಡಿಮೆ) 750-00 
(ಉ) ಕ್ಯಾಂಟಿನ್‌ (ಸಣ್ಣದು) 500-00 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ 


ಭಾಗ ೬ 

















ಉದ್ಯಮಗಳು We 
6. (ವಿ.ಸೂ. : ಸದ್ರಿ ಸ್ಥಳದಲ್ಲಿ ತಂಪು ಪಾನೀಯ ಇತರ ತಂಪು ಉತ್ಪನ್ನಗಳಿಗೆ ಪ್ರತ್ಯೇಕ ಪರವಾನಿಗೆ ಪಡೆಯಬೇಕು) 
7. ಹೇರ್‌ ಡ್ರೆಸ್ಸಿಂಗ್‌ ಸೆಲೂನ್‌ ಯಾ ಕ್ಲೌರದ ಅಂಗಡಿ ( ಒಂದು ಕುರ್ಚಿ) 750-00 
(ಅಧಿಕ ಕುರ್ಚಿಗೆ 250-00) 
8. ಬ್ಯೂಟಿ ಪಾರ್ಲರ್‌ 
(ಅ) ಒಬ್ಬ ಕೆಲಸಗಾರನಿ೦ದ ಒಂದೇ ಕುರ್ಚಿ ಇದ್ದು ನಡೆಸಲ್ಪಡುವುದು 1000-00 
(ಆ) ಪ್ರತಿ ಹೆಚ್ಚಿಗೆ ಒಂದು ಕುರ್ಚಿ ಯಾ ಕೆಲಸಗಾರರಿದ್ದಲ್ಲಿ 500-00 
9. | (ಅ) ಮಲಿನ ಬಟ್ಟೆಗಳನ್ನು ಮತ್ತು ದೈಹಿಕ ಶ್ರಮದಿಂದ ಶುಚಿಗೊಳಿಸುವ ಶುಚಿಗೊಳಿಸಿದ ಬಗ್ಗೆ ಇಡಲು ಧೋಬಿ 500-00 
ಅಂಗಡಿ 
(ಆ) ಯಾಂತ್ರಿಕ ಹಾಗೂ ವಿದ್ಯುಚ್ಛಕ್ತಿ ಮೂಲಕ ಶುಚಿಗೊಳಿಸುವ ವ್ಯವಸ್ಥೆಯ ಧೋಬಿ ಖಾತೆ ಅಂಗಡಿ 750-00 
ಲಾಂಡ್ರಿಯನ್ನಿಡಲು 
10. (ಅ) ಒಬ್ಬ ವ್ಯಕ್ತಿಯಿಂದ ಚರ್ಮದ ಸಾಮಾನುಗಳನ್ನು ತಯಾರಿಸುವುದು (ಪಾದರಕ್ಷೆ) 500-00 
(ಆ) ಚರ್ಮದ ಸಾಮಾನುಗಳನ್ನು ಯಾಂತ್ರಿಕ ವಿಧಾನದಿಂದ ತಯಾರಿಸುವುದು 
(ಅ) 5 ಜನರಿರುವ ವರೆಗೆ ಉದ್ಯಮ 1250-00 
(ಆ) 6 ಜನರಿರುವ ಯಾ ಅದಕ್ಕಿಂತ ಹೆಚ್ಚು 1500-00 
Il. ಮುದ್ರಣಾಲಯ (ಲೆದೋಪೆಸ್‌) ಇರಿಸುವರೇ ವಿದ್ಯುಚ್ಛಕ್ತಿ ಯಂತ್ರಗಳಿಗೆ ಪ್ರತ್ಯೇಕ 
(ಅ) 5 ಜನರಿದ್ದು ಕೆಲಸ ಮಾಡುವುದು 1000-00 
(ಆ) 5 ಕ್ಕಿಂತ ಜಾಸ್ತಿ 15 ಜನದವರೆಗೆ 1500-00 
(ಇ) 15 ಕ್ಕಿಂತ ಜಾಸ್ತಿ 2500-00 
12. | ವಸತಿ ಗೃಹಗಳನ್ನು 
(ಅ) ವಸತಿಗೃಹದಲ್ಲಿ 50 ಹಾಸಿಗೆಗಳಿದ್ದಲ್ಲಿ ಮತ್ತು 50 ಕ್ಕಿಂತ ಜಾಸ್ತಿ 15000-00 
(ಆ) ವಸತಿಗೃಹದಲ್ಲಿ 25 ಕ್ಕಿಂತ ಜಾಸ್ತಿ 50 ರ ವರೆಗೆ ಹಾಸಿಗೆ ಇದ್ದಲ್ಲಿ 5000-00 
(ಇ) ವಸತಿ ಗೃಹದಲ್ಲಿ 25 ಹಾಸಿಗೆಗಿಂತ ಕಡಿಮೆ ಇದ್ದಲ್ಲಿ(ಲಾಡ್ಜಿಂಗ್‌) 3000-00 
13. (ಅ) ಬೆಲೆ ಬಾಳುವ ಲೋಹಗಳನ್ನು ಶುದ್ಧೀಕರಿಸಲು ಯಾ ಅವುಗಳ ಮೇಲೆ ಕಸೂತಿ ಕೆಲಸದಿಂದ 1000-00 
ಅಲಂಕರಿಸಲು 
(ಆ) ಚಿನ್ನ, ಬೆಳ್ಳಿ ಅಂಗಡಿಯನ್ನು ಇರಿಸುವರೇ (ವಾರ್ಷಿಕ ವ್ಯವಹಾರ) ಕ್‌ 10.00 ಲಕ್ಷಕ್ಕಿಂತ ಜಾಸ್ತಿ 10000-00 
(ಇ) - “ -. (ವಾರ್ಷಿಕ ವ್ಯವಹಾರ) ರೂ. 5.00 ಲಕ್ಷಕ್ಕಿಂತ ಜಾಸ್ತಿ ₹ 10.00 ಲಕ್ಷದವರೆಗೆ 6000-00 
(ಈ) - “ - (ವಾರ್ಷಿಕ ವ್ಯವಹಾರ) ₹. 5.00 ಲಕ್ಷಕ್ಕಿಂತ ಕಡಿಮೆ 4500-00 
14 | ಮುದ್ರಣಾಲಯವನ್ನು ಇಡುವುದು (ವಿದ್ಯುತ್‌ ಚಾಲಿತ ಅಶ್ವಶಕ್ತಿಯ ಯಂತ್ರಕ್ಕೆ ಪ್ರತ್ಯೇಕ) 
(ಅ) 5 ಜನರಿದ್ದು ಕೆಲಸ ಮಾಡುವುದು 1000-00 
(ಆ) 6 ರಿಂದ 20 ಜನರಿದ್ದು ಕೆಲಸ ಮಾಡುವುದು 2500-00 
15. | ಸಿಹಿ ತಿಂಡಿಗಳನ್ನು (ಭೋಜನ ಗೃಹದ ಪರವಾನಿಗೆ ಹೊರತು) 
(ಅ) ಮೊದಲ ಶ್ರೇಣಿ ಅಂಗಡಿ (8 ರಿಂದ ಹೆಚ್ಚಿಗೆ ಕೆಲಸಗಾರರು) 2500-00 
(ಆ) ದ್ವಿತೀಯ ಶ್ರೇಣಿ ಅ೦ಗಡಿ (2 ರಿಂದ 5 ಜನರ ವರೆಗೆ) 1500-00 
(ಇ) ತೃತೀಯ ಶ್ರೇಣಿ ಅಂಗಡಿ (ಒಬ್ಬನೇ ಕೆಲಸ ಮಾಡುವುದು) 1000-00 
16. ಕೆಳಗೆ ಸೂಚಿಸಿದ ಯಾವುದೇ ಉದ್ಯಮ ಯಾ ವ್ಯಾಪಾರ ಯಾ ಅವುಗಳಿಗೆ ಸಂಬಂಧಿಸಿದ ಯಾವುದೇ 
ಕಾರ್ಯವನ್ನು ನಡೆಸುವುದು 
(ಅ) ಸ್ವಯಂಚಾಲಿತ ವಾಹನ ಯಾ ಸ್ವಯಂಚಾಲಿತ ಸೈಕಲಿನ ರಿಪೇರಿಯ ಸರಬರಾಜು 
1 1 ಅಥಾವ 2 ಜನ ಕೆಲಸ ಮಾಡುವುದು 500-00 
25 ಜನರಿದ್ದು ಕೆಲಸ ಮಾಡುವುದು 1000-00 
3) 10 ಜನರಿದ್ದು ಕೆಲಸ ಮಾಡುವುದು 2000-00 














ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ 























ಉದ್ಯಮಗಳು ಆ ರ್‌ 
(ಆ) ಕಮ್ಮಾರಿಕೆ (ಇ) ತಾಮಗಾರಿಕೆ 
1) 1ನೇ ಕೆಲಸ ಮಾಡುವುದು 500-00 
25 ಜನರಿದ್ದು ಕೆಲಸ ಮಾಡುವುದು 1000-00 
(ಇ) ವಿದ್ಯುತ್‌ ಲೇಪನ ಮಾಡುವುದು (ಎಲೆಕ್ಟೋಫ್ಲೇಟಿಂಗ್‌) 
1) ಇಂಡಸ್ಟ್ರಿಯಲ್‌ ದೊಡ್ಡ ಸಂಖ್ಯೆ 2500-00 
2) ಗುಡಿ ಕೈಗಾರಿಕೆ ಸಣ್ಣ ಸಂಖ್ಯೆ 1000-00 
(ಈ) ಗಾಜನ್ನು ಕತ್ತರಿಸುವುದು, ಗಾಜನ್ನು ನುಣುಪುಗೊಳಿಸುವುದು 1000-00 
(ಉ) ಅಕ್ಕಸಾಲಿಗರ ಕೆಲಸ 
1) ಒಬ್ಬ ಕೆಲಸ ಮಾಡುವುದು 1000-00 
22೩2-58 ಜನರಿದ್ದು 1500-00 
ಊ) ಅಮೃತ ಶಿಲೆಯನ್ನು ಕತ್ತರಿಸುವುದು, ಮಡಿ ಮಾಡುವುದು, ಕೆತ್ತುವುದು ಯಾ ನುಣುಪು ಮಾಡುವುದು 500-00 
(ಎ) ಫೋಟೋಗ್ರಾಫಿ, ಸ್ಟುಡಿಯೋ : 
(1) 1ನೇ ತರಗತಿ (ವಾರ್ಷಿಕ ವ್ಯವಹಾರ ₹ 12000 ಕ್ಕಿಂತ ಜಾಸ್ತಿ) 1500-00 
(2) 2ನೇ ತರಗತಿ (ವಾರ್ಷಿಕ ವ್ಯವಹಾರ ₹ 12000 ಕ್ಕಿಂತ ಕಡಿಮೆ) 1000-00 
(ಏ) ಆಕಾಶವಾಣಿ (ರೇಡಿಯೋ) ನಿಸ್ತಂತು ಪ್ರಸಾರಣೆ ಸೆಟ್‌ ಮತ್ತು ಟಿ.ವಿ ಎಲೆಕ್ಟ್ರೊನಿಕ್ಸ್‌ 
ಉತ್ಪನಗಳ ಮಾರಾಟ ರಿಪೇರಿ ಯಾ ಸರಬರಾಜು 
(1) 1ನೇ ತರಗತಿ ಮಾರಾಟ ಮತ್ತು ರಿಪೇರಿ 1500-00 
(2) 2ನೇ ತರಗತಿ (ಬರೇ ರಿಪೇರಿ ಮಾತ್ರ) 750-00 
(ಐ) ಅಕ್ಕಸಾಲಿಗಳ ಬೆಳ್ಳಿ ಅಂಗಡಿ ಕೆಲಸ ಮತ್ತು ಮಾರಾಟ: 
(1) 1ನೇ ಕೆಲಸ ಮಾಡುವುದು 1000-00 
(2) 2 ರಿಂದ 5 ಜನರವರೆಗೆ 1000-00 
(ಒ) ಮೋಷಪು ಯಾ ಮರವನ್ನು ಯಾಂತ್ರಿಕ ಯಾ ವಿದ್ಯುಚ್ಛಕ್ತಿ ಮೂಲಕ ಸಿಗಿಯಲು, ಕತ್ತರಿಸಲು 2500-00 
(ಮರದ ಮಿಲ್ಫ್‌) 
(ಓ) ವಿದ್ಯುಚ್ಛಕ್ತಿಯಿ೦ದ ಗ್ಯಾಸಿನಿಂದ ಯಾ ಇತರ ಯಾವುದೇ ವಿಧಾನದಿಂದ ಲೋಹವನ್ನು 1000-00 
ಬೆಸುಗೆ ಮಾಡುವುದು (ವೆಲ್ಡಿಂಗ್‌) 
17. | ಈ ಕೆಳಗೆ ಸೂಚಿಸಿದ ಯಾವುದೇ ವಸ್ತುಗಳನ್ನು ತಯಾರಿಸಲು, ಹುರಿಯಲು, ಗಂಟು ಮಾಡಲು (ಪೆಕ್‌) 
ಒತ್ತಲು, ತೊಳೆಯಲು, ಶುದ್ಧಿಗೊಳಿಸಲು, ಬೇಯಿಸಲು, ಪ್ರವೀಕರಿಸಲು, ಪುಡಿ ಮಾಡಲು ಯಾ ಇತರ 
ಯಾವುದೇ ವಿಧದಿಂದ ತಯಾರಿಸಲು 
1... ಇಂಗಲಾಮ್ಸ ವಾಯುವನ್ನು ಹುದುಗಿಸಿದ ಸೋಡ ಅಮಾನೆಟು ಮೊದಲಾದ ಪಾನೀಯಗಳು ಮತ್ತು 
ಹಣ್ಣು ಹಂಪಲುಗಳಿಂದ ತಯಾರಿಸಿದ ಪಾನೀಯಗಳು ತಯಾರಿ ಮತ್ತು ಮಾರಾಟ 
(ಅ) ವಿದ್ಯುಚ್ಛಕ್ತಿ ಉಪಯೋಗಿಸಿದಾಗ (ದೊಡ್ಡದು) 2500-00 
(ಆ) ಮೂರು ಬಾಟ್ಟಿಗಳಿಗಿಂತ ಹೆಚ್ಚಿದ್ದು ಕೈಯಿಂದ ಚಲಿಸುವ ಯಂತ್ರದಿಂದ 750-00 
(ಇ) ಕೈಯಿಂದ ಚಾಲಿತ ಯಂತ್ರ 500-00 
2. ಹಾರ್ಡ್‌ವೇರ್‌ ಅಂಗಡಿ 1. ದೊಡ್ಡದು 1500-00 
2 ಸಣ್ಣದು 1000-00 
3. ಬೀಡಿಗಳು (ಪ್ರಳೀಯ ಸಿಗರೇಟು, ನಶ್ಯ, ಚುಟ್ಟಾ ಯಾ ಸಿಗರೇಟು ತಯಾರಿ ಮತ್ತು ಮಾರಾಟ) 1500-00 
4. ಬೀಡಿಗಳು (ಸಗಟು ಮಾರಾಟ ಮತ್ತು ಚಿಲ್ಲರೆ ಮಾರಾಟ) 1000-00 
5. ಕೈಯಿಂದ ತಯಾರಿಸುವ ಇಟ್ಟಿಗೆ ಯಾ ಹಂಚುಗಳು/ಹೋಲ್‌ ಬ್ಲಾಕ್‌ ಸಿಮೆಂಟ್‌ ಬ್ಲಾಕ್‌ 2000-00 
ತಯಾರಿ ಮತ್ತು ಮಾರಾಟ 
6. ಯಾಂತ್ರಿಕ ಸಹಾಯದಿಂದ 1500-00 
7. ಸಿಮೆಂಟು ಕಾಂಕ್ರೀಟಿನಿಂದ ಮಾಡಿದ ಮಾದರಿಗಳು ಅಥವಾ ಸ್ಥೂಲ ನಕಾಶೆಗಳು 1500-00 
(ಡಿಸೈನ್‌) ಮತ್ತು ಮೊಸ್ಕಾಕ್‌ ಹ೦ಚುಗಳು ತಯಾರಿ ಮತ್ತು ಮಾರಾಟ 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ 


ಭಾಗ ೬ 








ನಿಗದಿಪಡಿಸಿದ ಪರವಾನಿಗೆ 











ಉದ್ಯಮಗಳು ಶುಲ್ಕ ರೂ. 
8. ರಾಸಾಯನಿಕ ದ್ರವ್ಯಗಳ ಮಾರಾಟ 1000-00 
9. ಯಾವುದೇ ವ್ಯಾಪಾರ ಸಂಬಂಧ ಚಲನಚಿತ್ರ ದರ್ಶನ ಛಾಯಾ ಚಿತ್ರಗಳ ಪಟ್ಟಿ 1000-00 
ತಯಾರಿಸುವುದು (ಸ್ಥಿಪ್ಟಿಂಗ್‌) 
10. ಶೃಂಗಾರ ಸಾಧನಗಳು ಯಾ ಪದರ ಸಾಧನ ಸಾಹಿತ್ಯಗಳು (ಅಗರಬತ್ತಿ ಸಹಿತ) ಮಾರಾಟ 1000-00 
1. ಪಟಾಕಿಗಳು (ಫಯರ್‌ ವರ್ಕ್‌) 2500-00 
12. ಗ್ಯಾಸ್‌ ಏಜನ್ಸಿ 2000-00 
13. ಕೀಟನಾಶಕ ಯಾ ಸೋಂಕು ನಿವಾರಕ ಔಷಧಿ 1000-00 
14. ಸುಣ್ಣ 500-00 
15. ಹಾಸಿಗೆ ಮತ್ತು ತಲೆದಿಂಬುಗಳು ಮಾರಾಟ ಮತ್ತು ತಯಾರಿ 1000-00 
16. ಎಣ್ಣೆಗಳು 
(ಅ) ಯಾಂತಿಕ ಸಹಾಯದಿಂದ 1500-00 
17. ಔಷಧ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ಸ್ಥಳ 1000-00 
18. ಪ್ಲಾಸ್ಟಿಕ್‌ ಸಮಾಗಿಗಳು ಮಾರಾಟ ಮಾಡಲಿಕ್ಕಾಗಿ ತಯಾರಿ 1000-00 
19. ಯಾಂತ್ರಿಕ ಯಾ ಇತರ ಯಾವುದೇ ಶಕ್ತಿಯಿಂದ ಮಾಡುವ ಕುಂಬಾರಿಕೆ ಸಾಮಾನು 500-00 
(ಕೈಯಿ೦ದ ಮಾಡುವುದರ ಹೊರತು) 
20. ರಬ್ಬರ್‌ ಯಾ ರಬ್ಬರಿನ ಸಾಮಾಗ್ರಿಗಳು (ಮಾರಾಟ ಮಾಡಲಿಕ್ಕೆ ತಯಾರಿ) 1000-00 
21. ಪಿಂಗಾಣಿ ಸಾಮಾನುಗಳು ಯಾ ನೈರ್ಮಲ್ಯ (ಸ್ಯಾನಿಟರಿ ವಸ್ತುಗಳು) ಮಾರಾಟ 1000-00 
22. ಸಿಹಿ ತಿಂಡಿ, ಮಿಠಾಯಿ ವಸ್ತುಗಳ ಮಾರಾಟ 1000-00 
23. (1) ಮರದ ಯಾ ಫ್ಲೈವುಡ್‌ ತಯಾರಿಸಿದ ಪೀಠೋಪಕರಣ - ಮರದ ಪಟ್ಟಿ, ಕ್ಲೋಸ್‌ ಯಾ ಇತರ 1500-00 
ತಯಾರಿ 
(2) ಮರದ ಯಾ ಉಕ್ಕಿನ (ಸ್ಟೀಲ್‌ ಫರ್ನಿಚರ್‌) ತಯಾರಿ ಮತ್ತು ಮಾರಾಟ 1000-00 
(3) ಹಲ್ಲರ್‌ ಗೈಂಡರ್‌ ಕ್ರಶರ್‌ ಎಣ್ಣೆ ಗಾಣ ಮರ ಸಿಗಿಯುವ ಯಂತ್ರಗಳು (ಕೈಗಾರಿಕೆ) 2500-00 
(4) ಅವಲಕ್ಕಿ ತಯಾರಿಸಲು, ಭತ್ತ ಬೇಯಿಸಲು ಯಂತ್ರೋಪಕರಣದಿಂದ 1000-00 
(5) ಕುಚ್ಚಲು ಅಕ್ಕಿ ತಯಾರಿಕೆ, ಭತ್ತ ಬೇಯಿಸುವ ಅಕ್ಕಿ ಮಿಲ್ಲುಗಳು, ಯಂತ್ರೋಪಕರಣದಿಂದ ಅಕ್ಕಿ 1000-00 
ತಯಾರಿ ಮಿಲ್ಲು 
(6) ತಯಾರು ಮಾಡಲಾದ ಬೂಟ್ಸ್‌, ಚಪ್ಪಲಿ ಮೊದಲಾದ ಸಹಿತ ಹದ ಮಾಡಿದ ಯಾ ಮಾಡದ 
ಚರ್ಮ ತೊಗಲು ಇತ್ಯಾದಿ ತಯಾರಿ ಮತ್ತು ಮಾರಾಟ 
(ಅ) ಪಾದರಕ್ಷೆ ಅಂಗಡಿಗಳು ಯಾ ಇತರ ಚರ್ಮ ಯಾ ತೊಗಲಿನಿಂದ ತಯಾರಿಸುವ ಸಾಮಾನು 2500-00 
ಅಂಗಡಿಗಳು 
(ಆ) ಚಪ್ಪಲ್‌ ಅಂಗಡಿ 1. ದೊಡ್ಡದು 1500-00 
2. ಸಣ್ಣದು 1000-00 
(7) ಕೃತಕ ಗೊಬ್ಬರ ತಯಾರಿ ದಾಸ್ತಾನು ಮಾರಾಟ 750-00 
(8) ಕಬ್ಬನ್ನು ಹಿಂಡಿ ಕಬ್ಬಿನ ರಸ ತಯಾರಿ 
(ಅ) ಯಂತ್ರದಿಂದ 1000-00 
(9) (ಅ) ಐಸ್‌ ಕ್ಯಾಂಡಿ ಮತ್ತು ಐಸ್‌ ಕ್ರೀಮ್‌ ತಯಾರಿ ಮತ್ತು ಮಾರಾಟದ ಅಂಗಡಿಗಳು (ಕೈಗಾರಿಕೆ) 2500-00 
(ಆ) ಐಸ್‌ ಕ್ರೀಮ್‌ ಅಂಗಡಿ 1. ದೊಡ್ಡದು 1500-00 
ತ ಸಣ್ಣದು 1000-00 
(10) ಮೀನು ವ್ಯಾಪಾರ 1. ದೊಡ್ಡದು 1500-00 
2. ಸಣ್ಣದು 750-00 
(11) (ಅ) ಕೋಳಿ ಸಾಕಾಣೆ ಮಾರಾಟ ಬಾತುಕೋಳಿ ಸಹಿತ (ಪೌಲ್ಟ್ರಿ) 1500-00 
(ಆ) ಮೊಟ್ಟೆ ಮಾರಾಟ ರಖಂ 1000-00 
(ಇ) ಚಿಲ್ಲರೆ 750-00 











ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ 


೯ 








ನಿಗದಿಪಡಿಸಿದ ಪರವಾನಿಗೆ 














ಉದ್ಯಮಗಳು ಶುಲ್ಕ ರೂ. 
(12) ಟಯರ್‌ ಟ್ಯೂಬ್‌ ರಿಪೇರಿ ಮಾಡುವುದು (ವಾಲ್ಕೆ ಸೈಸಿಂಗ್‌) 500-00 
(ಅ) ಟಯರ್‌ ರಿಟ್ರೇಡಿಂಗ್‌ 500-00 
(13) ಅಕ್ಕಿ ಭತ್ತ, ನೆಲಗಡಲೆ, ಧಾನ್ಯ ಮೆಣಸು, ಹಿಂಡಿ, ದ್ವಿದಳ ಧಾನ್ಯ, ಎಣ್ಣೆ ಬೀಜ, 
ಕೃಷಿ ಉತ್ಪನ್ನಗಳ ದಾಸ್ತಾನು ಮಾರಾಟ ಮಾಡುವುದು (ಜೀನಸು ವ್ಯಾಪಾರ) 
(ಅ) 1ನೇ ದರ್ಜೆ (ಸಗಟು ವ್ಯಾಪಾರ) (ಸೂಪರ್‌ ಮಾರ್ಕೆಟ್‌) 2500-00 
(ಆ) 21ನೇ ದರ್ಜೆ (ಮಧ್ಯಮ ತರಗತಿ ಸಗಟು) ವಾರ್ಷಿಕ ವ್ಯವಹಾರ ರೂ. ಲಕ್ಷಕ್ಕಿಂತ ಕಡಿಮೆ 2000-00 
(ಇ) 3ನೇ ದರ್ಜೆ 1500-00 
(ಈ) ದಾಸ್ತಾನು ಮಳಿಗೆ ಸಗಟು ವ್ಯಾಪಾರ ಚಿಲ್ಲರೆ ವ್ಯಾಪಾರ 1000-00 
(14) ಸಿಹಿ ಪಾನೀಯ ಮಾರಾಟ 1. ರಖಂ 1500-00 
2 ಚಿಲ್ಲರೆ 1000-00 
(15) ಗೇರು ಬೀಜ ಹುರಿಯುವುದು ಯಾ ಅದಕ್ಕೆ ಸಂಬಂದಿಸಿದ ಇತರ ಕೆಲಸಗಳು : 
(ಅ) 20 ಜನರ ವರೆಗೆ 1500-00 
(ಆ) 20 ಜನರಿಂದ ಹೆಚ್ಚಾದಾಗ 2000-00 
(16) ಹಣ್ಣು ಹಂಪಲು, ಸೀಯಾಲ, ತರಕಾರಿ ಮಾರಾಟ 
(ಅ) ರಖಂ ಆಗಿ 2000-00 
(ಆ) ಚಿಲ್ಲರೆ 1000-00 
(ಇ) ಸೀಯಾಳ ಮಾರಾಟಕ್ಕೆ ರಾಶಿಯಾಗಿ ಯಾ ಗಾಡಿಯಲ್ಲಿ 750-00 
(17) ಮೋಟಾರು ವಾಹನಗಳ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳ ದಾಸ್ತಾನು ಮಾರಾಟ 2000-00 
(18) ಸೈಕಲು ರಿಪೇರಿ ಅಂಗಡಿ 500-00 
(19) ಟೈಲರಿಂಗ್‌ ಅಂಗಡಿಗಳು 
(ಅ) ಮಾನವ ಚಾಲಿತ ಯಂತ್ರ 
1. ಒಂದು ಯಂತ್ರ 500-00 
2. ಒಂದಕ್ಕಿಂತ ಜಾಸ್ತಿ 5 ರ ತನಕ 1000-00 
35 ಕ್ಕಿಂತ ಜಾಸ್ಕಿ 1500-00 
4. ಟೈಲರಿಂಗ್‌ ಅಂಗಡಿಯಲ್ಲಿ ಬಟ್ಟೆ ವ್ಯಾಪಾರ ಇದ್ದಲ್ಲಿ 2000-00 
(ಆ) ಯಾಂತ್ರಿಕ ಸಹಾಯದಿಂದ 
1. ಯಂತ್ರದಿಂದ 1000-00 
(ಯಂತ್ರ ಒಂದಕ್ಕಿಂತ ಜಾಸ್ತಿ 5 ರ ತನಕ ಒಂದಕ್ಕೆ ರೂ. 250/- ರಂತೆ ಹೆಚ್ಚಳ) 
(20) ಪಾನ್‌ ಬೀಡಾ ಅಂಗಡಿ ನಡೆಸುವುದಕ್ಕೆ 500-00 
(21) ಬೀಡಾ, ಬೀಡಿ, ಸಿಗರೇಟು, ಸೀಯಾಲ ಮತ್ತು ಇತರ ಸಾಮಾನಿನ ಚಿಕ್ಕ ಅಂಗಡಿ 500-00 
(22) ಹೊಗೆಸೊಪ್ಪು ದಾಸ್ತಾನು ಮತ್ತು ಮಾರಾಟ 500-00 
(23) ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಅಥವಾ ಅಲೋಪತಿ ಔಷಧ ಅಂಗಡಿಗಳು 
1. ದೊಡ್ಡದು 1500-00 
2. ಸಣ್ಣದು 1000-00 
(24) ವಿದ್ಯುತ್‌ ಉಪಕರಣಗಳ ಅಂಗಡಿ (ವಿದ್ಯುತ್‌ ಉಪಕರಣ ಮಾರಾಟ) 
1. ದೊಡ್ಡದು 1500-00 
2 ಸಣ್ಣದು 1000-00 
(25) ಧ್ವನಿವರ್ಧಕ ಉಪಕರಣಗಳ ವಿತರಣ ಅಂಗಡಿ (ಬಾಡಿಗೆ) 1000-00 
(43) ಲೋಹ ಪಾತ್ರೆಗಳ (ಸ್ಟೀಲ್‌, ಹಿತ್ತಾಳೆ, ತಾಮ್ರ, ಅಲ್ಯೂಮಿನಿಯಂ) ಶೇಖರಣಾ ಮಾರಾಟ 
(26) ಅ. ರಖಂ ಮಾರಾಟ 2000-00 
ಆ. ಚಿಲ್ಲರೆ ಮಾರಾಟ 1000-00 
(27) ಕಬ್ಬಣದ ಉಕ್ಕಿನ ಸಾಮಾಗ್ರಿಗಳ ದಾಸ್ತಾನು ಮತ್ತು ಮಾರಾಟ 2000-00 


























೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ ಭಾಗ ೬ 
ಉದ್ಯಮಗಳು ಗ ನಷ್ಟದ 
(28) ಶಾಹಬಾದು ಕಲ್ಲುಗಳ ಶೇಖರಣಾ ಮತ್ತು ಮಾರಾಟ 2000-00 
(29) ಶೇಂದಿ ಅಂಗಡಿ 1000-00 
(30) ಮಾದಕ ಪಾನೀಯ ಮಾರಾಟ ಅಂಗಡಿ ಲಿಕ್ಕರ್‌ ಶಾಪ್‌ 5000-00 
(31) ಚಾಪೆಗಳ ತಯಾರಿ ದಾಸ್ತಾನು ಮತ್ತು ಮಾರಾಟ 1000-00 
(32) ಕ್ಲೋರೈಡ್‌ ಬ್ಯಾಟರಿಗಳು - ರಿಪೇರಿ ಸರ್ವಿಸಿಂಗ್‌ ಮತ್ತು ರಿಚಾರ್ಜಿಂಗ್‌ 1000-00 
(33) ಜಲ ವಿದ್ಯುಜನಕ ಯಂತ್ರ (ಡೈನಮೋ) ಆಯಸ್ಕಾಂಥ (ಮೆಗ್ನೆಟ್‌) ವಿದ್ಯುತ್‌ ಯಂತ್ರದ ರಿಪೇರಿ 1000-00 
ಸರ್ವಿಸಿಂಗ್‌, (ಆಟೋಮೊಬೈಲ್‌ ವರ್ಕ್‌ ಶಾಪ್‌, ಗ್ಯಾರೇಜ್‌ ಹೊರತು ಪಡಿಸಿ) 
(34) ಏರ್‌ ಕಂಡಿಶನರ್‌ ಮಾರಾಟ ರಿಪೇರಿ ಸರ್ವಿಸಿಂಗ್‌ 1500-00 
(35) ಸೋಫಾಗಳು ತಯಾರಿ ಮತ್ತು ಮಾರಾಟ 1000-00 
(36) ಸ್ಕೈ ಪೈಂಟಿಂಗ್‌ 1000-00 
(37) ಆಮ್ಲದ (ಆಸಿಡ್‌) ಮೂಲಕ ಬೆಲೆ ಬಾಳುವ ಲೋಹ ಯಾ ಚಿನ್ನ ಯಾ ಬೆಳ್ಳಿಯನ್ನು ಶುಚಿ 1000-00 
ಮಾಡುವುದು 
(38) ಜನರ ಉಪಯೋಗದ ಬಗ್ಗೆ ಉಪ್ಪಿನಕಾಯಿ, ಹಪ್ಪಳ, ಹಣ್ಣುಗಳ ರಸ, ಜಾಮು ಮೊದಲಾದವುಗಳ 
ತಯಾರಿ : 
ಅ. ಕಾಟೆಜ್‌ ಇಂಡಸ್ಟ್ರೀಸ್‌ (ಮಾನವ ಶಕ್ತಿಯಿಂದ) 1000-00 
ಆ. ಫ್ಯಾಕ್ಟರಿಯಾಗಿ ಯಂತ್ರದಿಂದ 1500-00 
(39) ಮಾಂಸ, ಮೀನು, ಹಣ್ಣು ಹಂಪಲು, ಕಾಯಿಪಲ್ಲೆ ಇತ್ಯಾದಿ ಶೀತಲೀಕರಿಸಿ ಜೋಪಾನ 2000-00 
ಮಾಡುವುದು 
(40) ಕೃಷಿಗಾಧಾರ ಗೊಬ್ಬರ ದಾಸ್ತಾನು ಮತ್ತು ಮಾರಾಟ 1000-00 
(41) ಮೋಟಾರು ವಾಹನಗಳಿಗೆ ಬಾಡಿ ಕಟ್ಟುವಿಕೆ 1500-00 
(42) ಸಿಮೆಂಟು ದಾಸ್ತಾನು ಮಾಡುವುದು ಮತ್ತು ಮಾರಾಟ 1500-00 
(43) ಟಯರು ಮತ್ತು ಟ್ಯೂಬುಗಳ ದಾಸ್ತಾನು ಮತ್ತು ಮಾರಾಟ 1500-00 
18 ಪ್ರಕರಣ 256(1)(ಇ) ಯಲ್ಲಿ ಹೇಳಲ್ಪಡುವ ಚತುಸ್ತಾದ ಪ್ರಾಣಿಗಳ ಮತ್ತು ಹಕ್ಕಿಗಳ ಸಾಗಾಣಿಕೆ ಮಾರಾಟ 
ಅಥವಾ ಬಾಡಿಗೆಗೆ ಅಥವಾ ಅವುಗಳಿಂದ ಉತ್ಪತ್ತಿಯಾದ ವಸ್ತುಗಳು : 
(7) ಹಾಲು ಮಾರಾಟ ಮಾಡುವುದು (ಚಿಲ್ಲರೆಯಾಗಿ) 1000-00 
ಪರಿಚ್ಚೇದ ಭಾಗ - 2 
ಪ್ರಕರಣ 256(1) ಲ ಶೆಡ್ಯೂಲ್‌ 13 ರಂತೆ ಪರವಾನಿಗೆ ಇಲ್ಲದೆ ಯಾವುದೇ ವಠಾರದಲ್ಲಿ ಸಂಗ್ರಹಿಸಲಾದ ಸಾಹಿತ್ಯಗಳು 
1 ಚಲನಚಿತ್ರ ದರ್ಶಕ, ಛಾಯಾ ಚಿತ್ರಗಳು ( ಉದ್ರೇಕಗೊಳ್ಳುವುದು, ಭದ್ರತಾ ಆಧಾರದ ಮೂಟೆಯಾಗಿ ಕಟ್ಟಿಟ್ಟ 
(ಅ) ವೀಡಿಯೋ ಸೆಂಟರ್‌ 1500-00 
(ಆ) ಸಿನಿಮಾ ಥಿಯೇಟರ್‌ 2500-00 
2 ಎಲ್ಲಾ ವಿಧದ ವಸ್ತುಗಳು ( ಬಟ್ಟೆ ಅಂಗಡಿಗಳು ) 
(ಅ) 1ನೇ ದರ್ಜೆ 2500-00 
(ಆ) 2ನೇ ದರ್ಜೆ 2000-00 
3 ತಯಾರು ಮಾಡಿದ ಉಡುಪು, ಹತ್ತಿ, ಉಣ್ಣೆ, ಟೆರಿವುಲ್‌, ನೈಲಾನ್‌ ಸಿಲ್ಕ್‌ 1500-00 
4 | ಕಟ್ಟೆಗೆ ಡಿಪ್ಪೊ 2000-00 
5 ಒಣಮೀನು ವ್ಯಾಪಾರ 1000-00 
6 ದ್ವಿಚಕ್ರ ವಾಹನಗಳ ಮಾರಾಟದ ಅಂಗಡಿ ಶೋ ರೂಂ 2500-00 
7 ನಾಲ್ಕು ಚಕ್ರ ವಾಹನಗಳ ಮಾರಾಟದ ಅಂಗಡಿ ಶೋ ರೂಂ 10000-00 
8 ಕಲ್ಯಾಣ ಮಂಟಪ 1. 1ನೇ ದರ್ಜೆ 2500-00 
2. 2ನೇ ದರ್ಜೆ 2000-00 
3. 3ನೇ ದರ್ಜೆ 1500-00 





























ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ ೧೧ 
ಹಡಿದ ತ 
ಉದ್ಯಮಗಳು ಗ ಷ್ಟ 
9 ಬಾರ್‌ & ರೆಸ್ಟೋರೆಂಟ್‌ 10000-00 
10 | ಆಸ್ಪತ್ರೆ 10 ಬೆಡ್‌ (ಸಣ್ಣದು) 2500-00 
1] ಲ್ಯಾಬ್‌ 1300-00 
12 ಆಡು, ಕುರಿ ಮಾಂಸ ಮಾರಾಟ 2000-00 
ಕೋಳಿ ಮಾಂಸ ಮಾರಾಟ 1500-00 
13 ಮರದ ಫರ್ನಿಚರ್‌ಗಳು ಮಾರಾಟ 1. ದೊಡ್ಡದು 4000-00 
2 ಸಣ್ಣದು 2000-00 
14 ಪ್ಲಾಸ್ಟಿಕ್‌ ಸಾಮಾನುಗಳು ಯಾ ಪ್ಲಾಸ್ಟಿಕ್‌ ತಯಾರಿ (ಕೈಗಾರಿಕೆ) 2500-00 
15 ಕಟ್ಟೆಗೆ ಬೈಹುಲ್ಲು ಮಾರಾಟ 1000-00 
16 ಖಾಸಗಿ ಬಿಲ್ಲಿಂಗ್‌ ಸರ್ವೆಯರ್‌ ಕಚೇರಿ 1000-00 
17 ವಾಹನ ತರಬೇತಿ ಶಾಲೆ 2000-00 
18 ಫಂಬಿಂಗ್‌ ಕಚೇರಿ 1000-00 
19 ಕಂಪ್ಯೂಟರ್‌ ಮತ್ತು ಜಾಬ್‌ ಟೈಪಿಂಗ್‌ ಮತ್ತು ಇತರ ಸರ್ವಿಸ್‌ ಬಗ್ಗೆ 1000-00 
20 ಎಲೆಕ್ಟ್ರಾನಿಕ್‌ ಉಪಕರಣ ಮಾರಾಟ 1000-00 
21 4 ಚಕ್ರದ ಗಾಡಿಯಲ್ಲಿ ವ್ಯಾಪಾರ (ತಳುವ ಗಾಡಿ) 500-00 
22 | ಶಾಮಿಯಾನ, ಮೇಜು. ಕುರ್ಚಿ, ಪಾತ್ರೆ ಇತ್ಯಾದಿ ಬಾಡಿಗೆಗೆ 1000-00 
23 ಜೆರಾಕ್ಸ್‌ 1000-00 
24 ಹೂವಿನ ವ್ಯಾಪಾರ 500-00 
25 ಫ್ಯಾನ್ಸಿ ಸೆಂಟರ್‌ 1000-00 
26 ಗಡಿಯಾರ ದುರಸ್ತಿ ಮತ್ತು ಮಾರಾಟ 500-00 
27 ಫ್ರೇಮ್‌ ವರ್ಕ್ಸ್‌ 500-00 
28 ಹಣಕಾಸು ಸಂಸ್ಥೆ 1000-00 
29 ಸಾಫ್ಟ್‌ ವೇರ್‌ ಡೆವಲಪ್‌ಮೆಂಟ್‌ ಮತ್ತು ಕನ್ಸಲ್ಟೆಂಟ್‌ 1000-00 
30 ಕುಶಲ ಗುಡಿ ಕೈಗಾರಿಕೆ 500-00 
31 ವಿದ್ಯುತ್‌ ಉಪಕರಣಗಳ ಮಾರಾಟ 1000-00 
32 ಜನರಲ್‌ ಸ್ಟೋರ್‌ 1. ರಖಂ 2000-00 
2.ಚಿಲ್ಲರೆ 1000-00 
33 ಕ್ಲಿನಿಕ್‌ 1000-00 
34 ಇಂಡಸೀಸ್‌ 
ಈ 
1 ದರ್ಜೆ-1 30000-00 
2. ದರ್ಜೆ-2 20000-00 
3. ದರ್ಜೆ-3 10000-00 
35 ಸಣ್ಣ ಕೈಗಾರಿಕೆ 
1 ದೊಡ್ಡದು 5000-00 
2 ಸಣ್ಣದು 2500-00 
36 ವರ್ಕ್‌ ಶಾಪ್‌ 
1. ದೊಡದು 10000-00 
2: ಮದ್ಯಮ 5000-00 
3 ಸಣ್ಣದು 2500-00 
37 ಗ್ಯಾರೇಜ್‌ 
1 ದರ್ಜೆ-1 2500-00 
2. ದರ್ಜೆ-2 1500-00 
38 ಸಾವಯವ ನೈಸರ್ಗಿಕ ಹಾಗೂ ಸ್ವದೇಶಿ ಉತ್ಪನ್ನಗಳ ಮಾರಾಟ 1000-00 
39 ಎಲೆಕ್ಟ್ರಿಕಲ್ಸ್‌ & ಸೌಂಡ್ಸ್‌ / ಲೈಟಿಂಗ್‌ 1000-00 
40 ಮೊಬೈಲ್‌ ಸೆಂಟರ್‌ (ಮಾರಾಟ ಮತ್ತು ಸರ್ವಿಸ್‌) 1000-00 




















R.N.l. No. KARBIL/2001/47147 POSTAL REGN. No. RNP/KA/BGS/2202/2017-19 
Licensed to post without prepayment WPP No. 297 




















೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೭ ಭಾಗ ೬ 
ನಔ ಕ ನ್‌ 
ಉದ್ಯಮಗಳು SN 

41 ಮಾದ್ಯಮ ಕೇಂದ್ರ ಕಛೇರಿ 1000-00 
42 ಪೆಟ್ರೋಲ್‌ ಬಂಕ್‌ 1000-00 
43 | ಕಟ್ಟಡ ನಿರ್ಮಾಣ ಸಾಮಗ್ರಿ ದಾಸ್ತಾನು ಮತ್ತು ಮಾರಾಟ 2500-00 
44 ಜಿಮ್‌ 1000-00 
45 ತಿಂಡಿ ತಿನಿಸುಗಳ ಪ್ಯಾಕಿಂಗ್‌ 1000-00 
46 ಸಿವಿಲ್‌ ಕನ್‌ಸ್ಟಕ್ಷನ್ಸ್‌ ಕಛೇರಿ 1000-00 
47 | ಮಿನರಲ್‌ ವಾಟರ್‌ ದಾಸ್ತಾನು ಮತ್ತು ಮಾರಾಟ 1000-00 
48 ಶುದ್ಧೀಕರಿಸಿದ ಕುಡಿಯುವ ನೀರಿನ ಉತ್ಪಾದನೆ ಮತ್ತು ಮಾರಾಟ 5000-00 
49 ಇಂಟೀರಿಯರ್‌ ಓ ಡಿಸೈನ್ಸ್‌ 1500-00 
50 | ಮೆಡಿಕಲ್‌ ಕಾಲೇಜು / ಆಸ್ಪತ್ರೆ 25000-00 
51 ಸ್ವಾವಲಂಬನ ಟ್ರಸ್ಟ್‌ ಕಛೇರಿ 1000-00 
52 ಡಿಸ್ಟ್ರೀಬ್ಯೂಶನ್‌ 2000-00 
53 ಅಲ್ಯೂಮೀನಿಯಂ ಪ್ಯಾಬ್ರಿಕೇಶನ್‌ ಉದ್ದಿಮೆ 1500-00 
54 | ಟ್ರಾವೆಲ್ಸ್‌ & ಇವೆಂಟ್ಸ್‌ 1500-00 
55 ಔಷಧಿ ತಯಾರಿ 5000-00 
56 ಕ್ಯಾಟ್ರಿಂಗ್‌ 2000-00 
57 ಟ್ರಾನ್ಸ್‌ಪೋರ್ಟ್‌ ಕಛೇರಿ 1500-00 
58 ಹೋಂ ಪ್ರಾಡಕ್ಟ್‌ 1000-00 
59 ಸರ್ವಿಸ್‌ ಸ್ಟೇಷನ್‌ 1000-00 
60 ಗುಜಿರಿ ವ್ಯಾಪಾರ 1000-00 
61 ಗುತ್ತಿಗೆದಾರರ ಕಛೇರಿ 1000-00 
62 ಫ್ಲೈವುಡ್‌ ಮತ್ತು ವಿನರ್‌ ವ್ಯಾಪಾರ 1500-00 














ಮೇಲೆ ಸೂಜಿಸಿದಂತೆ, ಅವಧಿಯೊಳಗೆ ನಿಗಧಿಗೊಳಿಸಿದ ಶುಲ್ಕ ಪಾವತಿಸದೆ ಅರ್ಜಿ ಸಲ್ಲಿಸಲು ತಪ್ಪಿದರೆ ಅವರು ತಪ್ಪಿತಸ್ಥರಾಗುವರು. ಅವಧಿ ಬಾಧಿತ 
ಅರ್ಜಿಗಳನ್ನು ನಿಗಧಿತ ಶುಲ್ಕ ಮತ್ತು ಈ ಕೆಳಗೆ ನಿಗಧಿಪಡಿಸಿದ ಶೇಕಡವಾರು ಹೆಚ್ಚು ಶುಲ್ಕದೊಂದಿಗೆ ಪಾವತಿಸಿದ್ದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. 


ನಿಗಧಿತ ಅವಧಿಯ ದಿನಕ್ಕೆ ಪರವಾನಿಗೆ ವರ್ಷ ಪ್ರಾರಂಭಿಸುವ ಪರವಾನಿಗೆ ಶುಲ್ಕ ಶೇ. 25 ರಷ್ಟು 
30 ದಿನಗಳ ಮೊದಲಿನಿಂದ 30 ದಿನಗಳವರೆಗೆ 


30 ದಿನಗಳಿಗಿಂತ ಹೆಚ್ಚು 60 ದಿನಗಳೊಳಗೆ — ಶೇ. 40 
60 ದಿನಗಳಿಗಿಂತ ಹೆಚ್ಚು 90 ದಿನಗಳೊಳಗೆ ದ ಶೇ. 50 
90 ದಿನಗಳಿಗಿಂತ ಹೆಚ್ಚು 120 ದಿನಗಳೊಳಗೆ — ಶೇ. 75 
120 ದಿನಗಳಿಗಿಂತ ಹೆಚ್ಚು ದಿನ ಆದರೆ — ಶೇ. 100 


ಒಂದು ಸ್ಥಳದಲ್ಲಿ ಕಟ್ಟಡದಲ್ಲಿ ವಠಾರದಲ್ಲಿ ಈ ಪ್ರಕಟಣೆಯಲ್ಲಿ ನಿಗದಿಗೊಳಿಸಿದ ಯಾವುದೇ ಒಂದಕ್ಕಿಂತ ಹೆಚ್ಚು ಉದ್ಯಮಗಳನ್ನು ಕೈಗೊಂಡಿದ್ದರೆ ಆಯಾ 
ಉದ್ಯಮಕ್ಕೆ ನಿಗದಿಗೊಳಿಸಿರುವ ಪರವಾನಿಗೆ ಶುಲ್ಕವನ್ನು ಪಾವತಿಸಬೇಕು ಅಥವಾ ಪ್ರತಿ ಅಂತಹ ಉದ್ಯಮಗಳಿಗೆ ಪ್ರತ್ಯೇಕವಾಗಿ ಪರವಾನಿಗೆ ಪಡೆಯತಕ್ಕದ್ದೆಂದು ಈ 
ಮೂಲಕ ಪ್ರಚುರ ಪಡಿಸಿದೆ. ಪ್ರಕಟಣೆ ಲಗತ್ತಿಸಿರುವ ತಖ್ತೆಯಲ್ಲಿ ನಮೂದಿಸಿದ ದರಗಳು 31.03.2017 ರ ನಂತರ ಕೋರುವ ಲೈಸೆನ್ನುಗಳಿಗೆ ಅನ್ವಯವಾಗುತ್ತದೆ. ಈ 
ಬಗ್ಗೆ ಯಾವುದಾದರೂ ತಕರಾರು ಸಲ್ಲಿಸಲು ಇಚ್ಛಸುವವರು ಈ ಅಧಿಸೂಚನೆ ಹೊರಟ 30 ದಿವಸಗಳೊಳಗಾಗಿ ಲಿಖಿತ ಮೂಲಕ ನಗರ ಪಂಚಾಯತ್‌ 


ಮುಖ್ಯಾಧಿಕಾರಿಯವರಿಗೆ ಸಲ್ಲಿಸುವುದು 
ಪರಿಶಿಷ್ಟ 13 ಭಾಗ 1 (ಪ್ರಕರಣ 256) 


ಅಧಿನಿಯಮ ಪ್ರಕರಣ 256 ರಂತೆ ಪರವಾನಿಗೆ ಇಲ್ಲದೆ ಸ್ಥಳವನ್ನು ಉಪಯೋಗಿಸಲಾಗದ ಉದ್ದೇಶಗಳು ಮತ್ತು ಕೋಟೆಕಾರು ಪಟ್ಟಣ 


ಪಂಚಾಯತ್‌ನಿಂದ ನಿಗದಿಗೊಳಿಸಿರುವ ಶುಲ್ಕ. 


ಮುಖ್ಯಾಧಿಕಾರಿ 
ಕೋಟೆಕಾರು ಪಟ್ಟಣ ಪಂಚಾಯತ್‌ 


೧.0. 02 
50-05 


ಯು.ಕೆ.ಶೆಟ್ಟಿ 
ಅಧ್ಯಕ್ಷರು 
ಪಟ್ಟಣ ಪಂಚಾಯತ್‌ ಕೋಟೆಕಾರು 
ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59. 


